ಮಕ್ಕಳ ಮಾತನ್ನು ಆಲಿಸುವುದರ ಪ್ರಾಮುಖ್ಯತೆ 


ಸುಕೃತಿ ಲಖ್ತಾಕಿಯ 


'ಮೇಡಂ! ಮೇಡಂ! ಮೇಡಂ!” ಎಂದು ಎಲ್ಲರೂ ಒಬ್ಬಾಗಿ ಕಲರವ 
ಎಜ್ಞಸುವ ಧ್ವನಿಯನ್ನು ಆಅಸುವುದು ಪ್ರಾಥಮಿಕ ಶಾಲೆಯ 
ಯಾವುದೇ ಶಿಕ್ಷಕರಿಗೆ ಸಾಮಾನ್ಯ ದಿನಚರಿಯಾಗಿರುತ್ತದೆ. ನನ್ನ 
ವೈಯಕ್ತಿಕ ಅನುಭವದ ಪ್ರಕಾರ, ತಮ್ಮ ಮಾತನ್ನು ಶಿಕ್ಷಕರು 
ಕಿವಿಗೊಟ್ಟು ಆಅಸುವವರೆಗೂ ಮಕ್ಕಳು ಶಿಕ್ಷಕರ ಹಿಂದೆ ಮುಂದೆ 
ಸುತ್ತುತ್ತಾ ಗಲಾಟಿ ಎಜ್ಜಸುತ್ತಲೇ ಇರುತ್ತಾರೆ. ಅವರು 
ಹೇಳಬೇಕಾದ ಮಾತು ಅವರು  ತೋರಿಸಿಕೊಳ್ಳುವಷ್ಟು 
ಗಂಭೀರವಾದುದೇನೂ ಆಗಿರುವುದಿಲ್ಲ. 'ಮೇಡಂ, ನಾನು ನೀರು 
ಕುಡಿಯಬಹುದಾ? ', ' ಮೇಡಂ, ನಾನು ಶೌಚಾಲಯಕ್ಕೆ 
ಹೋಗಬಹುದಾ?' ಎಂದೋ, ಅಥವಾ ಆತುರದಿಂದ, "ಮೇಡಂ, 
ನಾನು ಇವತ್ತು ಬುತ್ತಿಗೆ ಅವಲಕ್ಕಿ ತಂದಿದ್ದೇನೆ' ಎಂಬಂತಹ 
ಸರ್ವೇಸಾಮಾನ್ಯ ಮಾತುಗಳೇ ಆಗಿರುತ್ತವೆ. ಆದರೆ ಅದನ್ನು 
ಅವರು ಅತ್ಯಂತ ತುರ್ತು ಎಂಬಂತೆಯೋ, ಏನೋ 
ರಹಸ್ಯವಾದುದನ್ನು ಶಿಕ್ಷಕರೊಂದಿಗೆ ಹಂಚಿಕೊಳ್ಳಲದ್ದಾರೆ 
ಎಂಬಂತೆಯೋ ತೋರ್ಪಡಿಸಿಕೊಳ್ಳುತ್ತಾರೆ! 


ಕಿವಿಗೊಡುವುದರ ಮತ್ತು ಆಲಿಸುವುದರ ನಡುವಿನ 
ಅಂತರ 


'ಕವಿಗೊಡುವುದು' (ಗೀ೩in್ರ) ಮತ್ತು 'ಆಅಸುವುದರ' 
(listening) ನಡುವೆ ಅಂದರೆ, ಗಮನವಿಟ್ಟು ಕೇಆಸಿಕೊಳ್ಳುವುದರ 
ನಡುವೆ ಅಂತರವಿದೆ ಎಂಬುದನ್ನು ಮರೆಯುವುದು ಸುಲಭ. 
ಕಿವಿಗೊಡುವುದು ಎಂದರೆ. ನಮ್ಮ ಶರೀರದ ಮೂಲಕ ನಡೆಸುವ 
ಸ್ಪಷ್ಟವಾದ ದೈಹಿಕ ಸ್ಪಂದನೆ; ನಮ್ಮ ಸುತ್ತಮುತ್ತಅನ ಶಬ್ದಗಳನ್ನು 
ದಾಖಅಸಲು ಬೇಕಾದಂತೆ ನಮ್ಮ ಕಿವಿಗಳು ವಿನ್ಯಾಸಗೊಂಡಿವೆ. 
ಮತ್ತೊಂದೆಡೆ, ಗಮನವಿಟ್ಟು ಕೇಳಅಸಿಕೊಳ್ಳುವುದು ಎಂದರೆ. 
ಗ್ರಹಣಪಶಕ್ತಿಯ ಪ್ರಂದನೆಯಾಗಿದೆ (coಕ್ರntive response). 
ಇನ್ನೊಂದು ರೀತಿಯಲ್ಲ ಹೇಳುವುದಾದರೆ, ಕೇಳಸಿಕೊಳ್ಳುವುದು 
ಎಂದರೆ, ಯಾರದೋ ಮಾತಿಗೆ ಕಿವಿಗೊಡುತ್ತಿದ್ದೇವೆ ಎಂದರ್ಥ- 
ಅವರೇನು ಹೇಳುತ್ತಿದ್ದಾರೋ ಅದಕ್ಕೆ ಮತ್ತು ಅದನ್ನು ಹೇಗೆ 
ಹೇಳಲಾಗುತ್ತಿದೆ ಎಂಬುದಕ್ಕೆ ಕಿವಿಗೊಡುತ್ತಿದ್ದೇವೆ. ಆ ಮೂಲಕ. 
ನಾವು ಮಾತನಾಡುವವನಿಗೆ ಪ್ರತಿಕ್ರಿುಸಬಹುದು. ಈ 
ವಿರೋಧಾಭಾಸವನ್ನು ಗಮನದಲ್ಲಟ್ಟುಕೊಂಡಾಗ, ಮಕ್ಕಳನ್ನು 
ಕೇಆಸಿಕೊಳ್ಳುವುದ ಮತ್ತು ಅವರ ಮಾತನ್ನು ಕಿವಿಗೊಟ್ಟು 
ಆಅಸುವುದು ಎರಡೂ ವಿಭನ್ನ ಸಂಗತಿಗಳಾಗುತ್ತವೆ. 


ಐದು ತಿಂಗಳ೦ದ ನಾನು ಶಾಲೆಯಲ್ಲ ಒಂದನೇ ತರಗತಿಗೆ 
ಶಿಕ್ಷಕಿಯಾಗಿದ್ದು. ನಾನು ಇಲ್ಲ ಕಅತ ಅತ್ಯಂತ ಮಹತ್ವದ ಸಂಗತಿ 
ಎಂದರೆ, ಮಕ್ಕಳ ಮಾತುಗಳನ್ನು ಕಿವಿಗೊಟ್ಟು ಕೇಳಸಿ- 


[6s ee 


ಇ 
5 
BR 


ಕೊಳ್ಳುವುದರ ಮೌಲ್ಯ. ಅನೇಕ ಮಕ್ಕಳು. ವಿಶೇಷವಾಗಿ ಕಡಿಮೆ 
ಆದಾಯದ ಕುಟುಂಬಗಳ೦ದ ಬಂದ ಸರ್ಕಾರಿ ಶಾಲಾ ಮಕ್ಕಳು, 
ತಮ್ಮ ಚಿಂತನೆಗಳಗೆ, ಯೋಚನೆಗಳಗೆ. ಕಲ್ಪನೆಗಆಗೆ ಮತ್ತು 
ತಮ್ಮ ಭಯ, ಬೇಸರಗಳಗೆ ಕಿಪಿಯಾಗಲು ಆಸಕ್ತಿ ಉಳ್ಳವರನ್ನು 
ಕಂಡುಕೊಳ್ಳುವಲ್ಲ ವಿಫಲರಾಗುತ್ತಾರೆ. ಅವರ ಹೆತ್ತವರು ಹೆಚ್ಚಿನ 
ಅವಧಿ ಕೆಲಸದ ಕಳೆಯಬಹುದು, ಒಡಹುಟ್ಟದವರು (ಇದ್ದರೆ) 
ಒಂದೋ ಅವರಿಗಿಂತ ತುಂಬಾ ದೊಡ್ಡವರಾಗಿರುತ್ತಾರೆ ಇಲ್ಲವೇ 
ತೀರಾ ಸಣ್ಣವರಾಗಿರುತ್ತಾರೆ: ಅವರ ಉಳದ ಕುಟುಂಬ ಎಲ್ಲೋ 
ದೂರದಲ್ಲ ವಾಸಿಸುತ್ತಿರುತ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ, 
ಶಾಲೆಯಲ್ಲ ಸಾಮಾನ್ಯವಾಗಿ ಶಿಕ್ಷಕರು ಮಕ್ಕಳು ಏನು ಹೇಳುತ್ತಾರೆ 
ಎಂಬುದನ್ನು ತಾಳ್ಕೆಬುಂದ ಕೇಆಸಿಕೊಳ್ಳುವಷ್ಟು ತಾಳೆ ಮತ್ತು 
ಶಕ್ತಿ ಹೊಂದಿರುವುದಿಲ್ಲ. ಯಾಕೆಂದರೆ, ಮಕ್ಕಳ ಮಾತು 
ಅಪ್ರಸ್ನುತವಾದುದು ಎಂಬುದು ಅವರ ಸಾಮಾನ್ಯ ಅಭಿಪ್ರಾಯ. 


ಈ ಎಲ್ಲಾ ಉಪೇಕ್ಷೆಗಳ / ಅನಾದರಗಳ ಮಧ್ಯೆ ಸಿಕ್ಕಿಹಾಕಿಕೊಂಡ 
ಮಕ್ಕಳು. ತಮ್ಮ ಮಾತಿಗೆ ಕಿವಿಗೊಡಬಲ್ಲವರನ್ನು ಥಟ್ಟನೆ 
ಗುರುತಿಸಿ. ಅವರಿಗೆ ಅಂಟಕೊಳ್ಳುತ್ತಾರೆ. ವಾಸ್ತವವಾಗಿ, 
ವಯಸ್ಥರೊಂದಿಗೆ ಮಾತನಾಡುವುದಕ್ಕಿಂತ ಮಕ್ಕಳೊಂದಿಗೆ 
ಮಾತುಕತೆ ಸ್ಥಾರಸ್ಯಕರವಾಗಿರುತ್ತದೆ. ಯಾಕೆಂದರೆ, ಮಕ್ಕಳ 
ಅನಿರೀಕ್ಷತ ಪ್ರತಿಕ್ರಿಯೆ,  ಅಸಾಂಪ್ರದಾಲುಕ ರೀತಿಯ 
ಯೋಚನೆಗಳು ಮತ್ತು ರಚನಾತ್ಮಕವಲ್ಲದ ನಂಜಕೆಗಳು ಅಚ್ಚರಿ 
ಮೂಡಿಸುವಂತಿರುತ್ತವೆ. 


ಕೇಳುಗರಾಗಿ ಶಿಕ್ಷಕರು 


ಶಾಲೆಯಲ್ಲ ಮಾರ್ಗದರ್ಶಕರಾಗಿ (ಶಿಕ್ಷಕರಾಗಿ), ಮಕ್ಷಳ ಮೌಬಕ 
ಅಭವ್ಯಕ್ತಿಗಳಗೆ ಸಮರ್ಪಕ ಅವಕಾಶ ಕಲ್ತಸುವುದು ಬಹಳ 
ಮುಖ್ಯ. ಎನ್‌ಸಿಇಆರ್‌ಟ  ಕೊಟ್ಟರುವಂತೆ ಪ್ರಾಥಮಿಕ 
ತರಗತಿಗಳಗೆ ಪುನರಾವರ್ತಿತ ಕಲಕೆಯ ಫಲತಾಂಶವು, 
'ಒಂದು ಘಟನೆಯನ್ನು ವಿಸೃತವಾಗಿ ವಿವರಿಸಬಲ್ಲ ಸಾಮರ್ಥ್ಯ 
ಬೆಳೆಸುವುದು, ಕೊಟ್ಟರುವಂತಹ ಒಂದು ಕಾಲ್ಪನಿಕ ಸನ್ನಿವೇಶಕ್ಕೆ 
ಹೇಗೆ ಪ್ಲಂದಿಸುವುದು ಮತ್ತು ಅವರ ದೈನಂದಿನ ಅನುಭವಗಳನ್ನು 
ಹಂಚಿಕೊಳ್ಳುವ ಸಾಮರ್ಥ್ಯ ಬೆಳೆಸುವುದು ಆಗಿರುತ್ತದೆ. ಇಂತಹ 
ಕಲಕೆಯ ಪರಿಣಾಮ / ಫಅತಾಂಶಗಳಗೆ ಸಣ್ಣ ವಯಸ್ಸಿನಿಂದಲೇ 
ಮಕ್ಕಳ ಸಮಾಜೋ- ಭಾವನಾತೃಕ ಬೆಳವಣಿಗೆಯೊಂದಿಗೆ 
ನಂಟು ಇರುತ್ತದೆ. ಇವೆಲ್ಲವುಗಳಗಾಗಿ, ಹಂಚಿಕೊಂಡ 
ಮಾಹಿತಿಗಳನ್ನೆಲ್ಲಾ ಅರ್ಥ ಮಾಡಿಕೊಂಡು, ಅದನ್ನು 
ಪರಿಷ್ಠರಿಸಬಲ್ಲ / ಪ್ರಕ್ರಿಯೆ ಮಾಡಿ. ಇನ್ನಷ್ಟು ಚಿಂತನೆಯನ್ನು 
ರಚನಾತೃಕವಾಗಿ ಪ್ರೇರೇಪಿಸಬಲ್ಲ ಒಬ್ಬ ಕ್ರಿಯಾಶೀಲ ಕೇಳುಗರ 


ಅವಶ್ಯಕತೆ ಇರುತ್ತದೆ. ಶಾಲೆಯಲ್ಲರುವ ಶಿಕ್ಷಕರೇ ಇದಕ್ಕೆ ಸೂಕ್ತ 
ವ್ಯಕ್ತಿ. ಶಿಕ್ಷಕಿಯು ಮಕ್ಕಳ ಮಾತಿಗೆ ಕಿವಿಗೊಟ್ಟು ಆಅಸುವ 
ಜೊತೆಗೆ, ಮಾತಿನ ನಡುವೆ ವಿವರ ಕೇಳ ತಿಆದುಕೊಂಡು ಮಕ್ಕಳು 
ಹೇಳುವುದನ್ನು ಅರ್ಥ ಮಾಡಿಕೊಳ್ಳಲೂ ಇದು ಸಹಕಾರಿ. 


ತಾಜಾ ಅನುಭವಗಳು 


ಒಂದು ದಿನ ನಾನು ಶಾಲೆಗೆ ಹೋಗಿ, ತರಗತಿಯೊಳಗೆ 
ಪ್ರವೇಶಿಸುವಷ್ಟರಲ್ಲ ರೂಜ (ಎಂಟು ವರ್ಷದ ಬಾಲಕ), ತನಗೆ 
ಹಿಂದಿನ ರಾತ್ರಿ ಚೇಳು ಕಚ್ಚಿತ್ತು ಎಂದು ಹೇಳಲು ಹಿಡೋಡಿ 
ಬಂದಳು. ನನಗೆ ಆಶ್ಚರ್ಯವಾಗಿ. ಹೇಗಾಯ್ತು, ನೀನು 
ಆರಾಮವಾಗಿ ಇದ್ದೀಯಾ ತಾನೆ. ನಿನ್ನ ಹೆತ್ತವರು ಏನು 
ಮಾಡಿದರು ಮುಂತಾದವುಗಳನ್ನು ವಿವರಿಸುವಂತೆ ಹೇಳದೆ. 
ಅವಳು. 'ಅಮ್ಮ ಮತ್ತು ಅಪ್ಪ ಏನೂ ಹೇಳಲಲ್ಲ. ನಾನೇ 
ಬೋರೊಫ್ಲಸ್ತಚ್ಚಿದೆ' ಎಂದು ಹಿಂದಿಯಲ್ಲ ಹೇಆದಳು. ಅವಳ 
ಉತ್ತರ ತಮಾಷೆಯಾಗಿ ಕಂಡಿದ್ದಲ್ಲದೆ. ಸಮಾಧಾನವೂ ಆಯಿತು. 
ಯಾಕೆಂದರೆ ಅವಳಗೆ ಕಚ್ಚಿದ್ದು ಚೇಳು ಆಗಿರಲು ಸಾಧ್ಯವೇ 
ಇರಲಲ್ಲ. ಗಣೇಶ್‌(ಏಳು ವರ್ಷ). ಒಂದು ದಿನ ಎಂದಿನಂತೆ 
ಇಲ್ಲದೆ ಮೌನವಾಗಿದ್ದ. ಯಾಕೆ ಎಂದು ವಿಚಾರಿಸಿದಾಗ. 
'ತಂದೆಯ ಸೈಕಲ್ಲಳುವಾಗಿದೆ. ನಾವು ಮಂಗೋಡ& (Mangodi) 
ತಿನ್ನುತ್ತಿದ್ದಾಗ ಕಳ್ಳ ಬಂದು ಸೈಕಲ್‌ಎತ್ತಿಕೊಂಡು ಹೋಗಿಬಟ್ಟ' 
ಎಂದನು. ಆ ನಂತರದ ದಿನಗಳಲ್ಲ ನಾನು ಅವನನ್ನು ಪ್ರತಿ 
ದಿನವೂ 'ಸೈಕಲ್ಪಕ್ಕಿತೇ ಎಂದು ವಿಚಾರಿಸುತ್ತಿದ್ದೆ. ಇಲ್ಲ ಎಂದು 
ಉತ್ತರಿಸುತ್ತಿದ್ದ. ಆದರೆ, ನಾನು ತರಗತಿ ಪ್ರವೇಶಿಸುವಾಗ ಮತ್ತು 
ತರಗತಿ ಮುಗಿಸಿ ಹೊರಡುವಾಗ ದಿನಾಲೂ ಅವನು ನನಗೆ 
ನಮಸ್ಥರಿಸಲು ಶುರು ಮಾಡಿದ. ಪ್ರೀತಿಯುಂದ ಡುಗ್ಗು ಎಂದು 
ಕರೆಸಿಕೊಳ್ಳುತ್ತಿದ್ದ ಐದು ವರ್ಷದ ಹರಿ ಓಂ, ಪ್ರತಿದಿನವೂ ಕಣ್ಣಲ್ಪ 
ನೀರು ತುಂಬಕೊಂಡೇ ಶಾಲೆಗೆ ಬರುತ್ತಿದ್ದ. ಬಂದವನೇ, 
'ಮೇಡಂ, ನಾವು ಮನೆಗೆ ಹೋಗುವುದು ಯಾವಾಗ? ನನ್ನು 
ಸಹೋದರ ಎಷ್ಟು ಹೊತ್ತಿಗೆ ಬರುತ್ತಾನೆ? ಎಂದು ಕೇಳುತ್ತಿದ್ದ. 
ಶಾಲೆಯಲ್ಲ ಮರುಗಿಕೊಂಡೇ ಇರುತ್ತಿದ್ದ ಅವನಿಗೆ ಶಾಲೆಗೆ 
ಬರುವುದು ಇಷ್ಟವೇ ಇಲ್ಲದಿರುವುದು ಅಚ್ಚರಿಯ 
ಸಂಗತಿಯಾಗಿರಲಲ್ಲ. ಇದರಿಂದಾಗಿ ಅವನ ಯೋಚನಾ ಶಕ್ತಿ 
ಮತ್ತು ಕಅಕಾ ಸಾಮರ್ಥ್ಯಕ್ಕೂ ಧಕ್ಷೆಯಾಗುತ್ತಿರುವುದನ್ನು ನಾನು 
ಅರಿತೆ. ಹರಿ ಓಂ ಒಬ್ಲ ಅನಾಥ ಬಾಲಕ ಎಂದು ಕೆಲವೇ ದಿನಗಳಲ್ಪ 
ನನಗೆ ಗೊತ್ತಾಯಿತು. ಕೆಲವು ವಾರ ಗಮನಿಸಿದ ಬಳಕ, ಅವನಿಗೆ 
ಕಅಕಾ ನ್ಯೂನತೆ (learning disability) ಇರುವ ಸಂದೇಹ 
ಉಂಬಾಲಯುತು. ಆದರೆ, ಅವನೊಂದಿಗೆ ಸೌಹಾರ್ದ ಸಂಬಂಧ 
ಬೆಳೆಸಿಕೊಳ್ಳಬೇಕಾದರೆ, ಅವನ ಮಾತಿಗೆ ಕಿವಿಗೊಡಬೇಕು. 
ಆತ್ಮೀಯವಾಗಿ ಮಾತನಾಡಬೇಕು ಮತ್ತು ನಿರತ 
ವಾತಾವರಣವನ್ನು ನಿರ್ಮಿಸಿ. ಅವನು ತನ್ನ ಭಾವನೆಗಳನ್ನು 
ಹಂಚಿಕೊಳ್ಳುವಂತೆ ಮಾಡಬೇಕಾಗಿತ್ತು. ಅವನು ನನಗೆ ಕುಳ್ಜ 
ಟೀಚರ್‌('ಚೋಟ ಮೇಡಂ') ಎಂದು ಹೆಸರಿಟ್ಟದ್ದ. ಕ್ರಮೇಣ 
ಅವನ ಕಣ್ಣೀರು ನಿಂತುಹೋಗಿದ್ದಲ್ಲದೆ. ಆಗಾಗ ಅವನ ಮುಬದಲ್ಪ 
ನಗು ಮೂಡಲಾರಂಭಸಿತು ಹಾಗೂ ಕಅಯುವ ಆಸಕ್ತಿಯನ್ನು 


ತೋರಲಾರಂಭಸಿದ. ಕೆಳಗಿನ ಚಿತ್ರದಲ್ಲ. ನಾನು ಅವನ ಚಿತ್ರ 
ಬಡಿಸಿ ಅವನ ಹೆಸರು ಬರೆದೆ. ಪ್ರತಿಯಾಗಿ ಅವನು ನನ್ನ ಚಿತ್ರ 
ಬರೆದ. (ಚಿತ್ರ 2). 'ಇದು ನಾನು ತಾನೇ? ಹಾಗಿದ್ದರೆ ನನ್ನು 
ಕೂದಲು ಎಲ್ಲ? ನನ್ನ ಕೈ-ಕಾಲು ಎಲ್ಲ?' ಎಂದು ನಾನು 
ಕೇಆದಾಗ, ತಾನು ಬಡಿಸಿದ ಚಿತ್ರದಲ್ಲ ಅವೆಲ್ಲ ವಿವರಗಳನ್ನೂ 
ತಕ್ಷಣವೇ ಸೇರಿಸಿದ. 


ಮಕ್ಕಳು ತಮಗೆ ಅನಿಸಿದ್ದನ್ನು ಪ್ರಾಮಾಣಿಕವಾಗಿ ನನ್ನೊಂದಿಗೆ 
ಮುಕ್ತವಾಗಿ ಹೇಳಕೊಳ್ಳುತ್ತಾರೆ. ಕೆಲವೊಮ್ಮೆ ತರಗತಿಯಲ್ಲನ 
ಚಟುವಟಕೆಗಳು ಅವರಿಗೆ ಇಷ್ಟವಾಗದೇ ಇದ್ದರೆ ಅವರು. 
'ಟೀಚರ್‌, ನಮಗೆ ಇದು ಖುಷಿ ಕೊಡುತ್ತಿಲ್ಲ!” ಎಂದು ಮುಕ್ತವಾಗಿ 
ಹೇಳಕೊಂಡಿದ್ದಿದೆ. ಒಮ್ಮೆ ನನಗೆ ಪೆಚ್ಚೆನಿಸಿದರೂ. ಅವರ ಮುಕ್ತ 
ಭಾವನೆಯನ್ನಷ್ಟೇ ಪರಿಗಣಿಸುತ್ತೇನೆ. ಯಾಕೆಂದರೆ ಅದು ಅವರು 
ನನ್ನ ತರಗತಿಯಲ್ಲ ಆರಾಮವಾಗಿ ಇದ್ದಾರೆ ಎಂಬುದರ ಸಂಕೇತ. 


ಚಿತ್ರ 1. ಹರಿ ಓಂನ ಸ್ನೇಟಿನಲ್ಲಿ ನಾನು ಬಿಡಿಸಿದ ಅವನ ಚಿತ್ರ. 


ಚಿತ್ರ 2. ಹರಿ ಓಂ ಬಿಡಿಸಿದ ನನ್ನ ಅಂದರೆ 'ಕುಳ್ಳಿ ಟೀಚರ್‌'ನ ಚಿತ್ರ 


ಚಿಟ್ಟೆಯ ಸಾಧನದೊಂದಿಗೆ ಕತೆ ಹೇಳಿದ ಮಕ್ಕಳು 


ಚಿಟ್ಟೆಯ ಸಾಧನದೊಂದಿಗೆ ನಡೆಸಿದ ಸಂಭಾಷಣಿಯು. ನನ್ನು 
ತರಗತಿಯಲ್ಲ ನಾವು ಕೈಗೊಂಡ ಅತ್ಯುತ್ತಮ ಸಂಭಾಷಣಿಯಾಗಿ 
ಹೊರಹೊಮ್ಮಿತು. ಗಣಿತದ ಆರಂಭಕ ಹಂತದಲ್ಲ. ಎಣಿಕೆ ಮತ್ತು 
ಅಂಕಿಗಳ ಕುರಿತಾದ ಗುಣಾತ್ಮಕ ಅರಿವನ್ನು ಬೆಳೆಸಿ, 
' ಗಣಿತಮಾಲಾ' ವನ್ನು ಬಳಸಲು ಪ್ರೋತ್ಸಾಹಿಸಲಾಗಿತ್ತು. 
ಬೇರೆಬೇರೆ ಬಣ್ಣಗಳ ಮಣಿಗಳನ್ನು ಕ್ರಮಬದ್ಧವಾಗಿ ಹತ್ತರ 
ಹೋಡಿಯಲ್ಲ ಹೋಣಿಸಲಾದ ಮಣಿಗಳ ಮಾಲೆ ಗಣಿತ್‌ಮಾಲಾ. 
ಪ್ರಾಥಮಿಕ ತರಗತಿಯ ಮಕ್ಕಳಗೆ. ಚಲನೆಯನ್ನು ಅರ್ಥವತ್ತಾಗಿ 
ಹೇಳಕೊಡುವ ವಿಧಾನ ಇದಾಗಿದೆ. 'ಗಣಿತಮಾಲಾ'ವು ಒಂದು 
ಕೈತೋಟವಾಗಿದ್ದು. ಅದರಲ್ಪ್ಲನ ಮಣಿಗಳು ಹೂವುಗಳೆಂದೂ 
ಕಲ್ಪಸಿಕೊಂ೦ಡು, ಒಂದು ಸಣ್ಣ ಕಾಗದದ ತುಂಡನ್ನು ಹೂವಿನಿಂದ 
ಹೂವಿಗೆ ಹಾರುವ ಚಟ್ಟೆ ಎಂದೂ ಕಲ್ತಸಿಕೊಳ್ಳುವ. ಗಣಿತದ 
ಮನರಂಜನಾತ್ಮಕ ಆಟವಿದು. ತರಗತಿಗಾಗಿ ನಾನು ಹಲವಾರು 
ಚಿಟ್ಟೆಗಳನ್ನು ಮಾಡುತ್ತಲೇ ಇದ್ದೆ. ಯಾಕೆಂದರೆ, ಹಿಂದೆ ಮಾಡಿದ್ದ 
ಚಿಲ್ಲೆಗಳು ಕಳೆದುಹೋಗಿಯೋ. ಹರಿದೋ, ಸಣ್ಣ ಮಕ್ಕಳು 
ತೆಗೆದು ಕೊಂಡೋ ಕೈತಪ್ತಿಹೋಗಿದ್ದವು. ಒಂದು ದಿನ ನಾನು 
ತರಗತಿಗೆ ಹೋಗಿ ನೋಡುವಾಗ, ಮತ್ತೆ ಒಂದು ಚಿಟ್ಟೆ 
ಕಳೆದುಹೋಗಿದ್ದು ಗಮನಕ್ಕೆ ಬಂತು. ಆಗ ನಾನು ಉತ್ಪೇಕ್ಷಿತ 
ದನಿಯಲ್ಲ. 'ಹಿಹೋ ನಮ್ಮ ಚಿಟ್ಲೆ ಬಹಳ ದಿನಗಳಂದ 
ಕಾಣಿಸುತ್ತಿಲ್ಲ. ಎಲ್ಲಿ ಹಾರಿಹೋದಳು ಅವಳು? 
ಅವಳೆಲ್ಲಯಾದರೂ ಬದ್ದು ಏಟು ಮಾಡಿಕೊಂಡಿದ್ದರೆ? ಎಂದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಹೇಳದೆ. ಆಗ ಮಕ್ಕಳಅ೦ದ ಬಂದ ಪ್ರತಿಕ್ರಿಯೆ ಹೀಗಿತ್ತು: 


ವೈಶಾಲ: ಟೀಚರ್‌, ನಮ್ಮ ಚಿಟ್ಟೆ ಅವಳ ಹಳ್ಳಿಗೆ ಹೋಗಿರಬಹುದು. 
ಅನುಜ್‌: ಹೌದು! ಹಾಗಾಗಿ ವಾಪಸ್‌ಬರಲು ಅವಳು ಇಷ್ಟೊಂದು 
ಸಮಯ ತೆಗೆದುಕೊಳ್ಳುತ್ತಿದ್ದಾಳೆ 


ರೂಬ: ಅವಳು ಮನೆ 
ತೊಡಗಿಸಿಕೊಂಡಿರಬಹುದು. 


ಕಟ್ಟಿಕೊಳ್ಳುವುದರಲ್ಲ 


ನಾನು: ಓಹೋ ಹಾಗೋ? ಈ ಮಾತು ಸರಿಯಾಗಿದೆ. ಮನೆ 
ಕಟ್ಟುವುದೆಂದರೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಅವಳು 
ಇಟ್ಟಿಗೆಯಿಂದ ಮನೆ ಕಟ್ಟುತ್ತಿದ್ದಾಳಾ? 


ರಿಷಿ: ಇಲ್ಲ ಟೀಚರ್‌. ಚಿಟ್ಟೆಗಳು ಹೂವಿನಲ್ಲ ವಾಸಿಸುತ್ತವೆ. ಅವಳು 
ಹೂವುಗಳ೦ದಲೇ ಮನೆ ಕಟ್ಟುತ್ತಿದ್ದಾಳೆ. 


ಶೇ ಇಡೀ ಮಾತುಕತೆ ನನಗೆ ಬಹಳ ಆಸಕ್ತಿಕರವಾಗಿ ಕಂಡಿತು. 
ಮಕ್ಕಳೆಲ್ಲರೂ ತಮ್ಮ ಪಾಡಿಗೆ ತಮ್ಮತಮ್ಮ ಕಲ್ಪನೆಗಳಗೆ 
ಎಟುಕಿದಂತೆ ಕತೆಗಳನ್ನು ಕಲ್ತನಿಕೊಂಡು ಹೇಳಕೊಳ್ಳ- 
ತೊಡಗಿದರು! ಕೆಲವೊಮ್ಮೆ. ವಾನು ಸಹಜವಾಗಿ ಎಂಬಂತೆ, ಜಿಟ್ಟೆ 
ಕಳೆದುಹೋದುದರ ಬಗ್ಗೆ ನಿರಾಶೆ ವ್ಯಕ್ತಪಡಿಸುತ್ತೇನೆ. ಆಗ 
ಮಕ್ಕಳು ಯಾರಾದರೂ ತಕ್ಷಣವೇ ಕಾಗದದ ಜಲ್ಲೆ ಮಾಡಿ ನನಗೆ 
ತಂದುಕೊಟ್ಟು. 'ನೋಡಿ ಟೀಚರ್‌, ನಮ್ಮ ಚಿಟ್ಟೆಯ ತಂಗಿ 
ಬಂದಿದ್ದಾಳೆ" ಎಂದು ಹೇಳ ಕೊಡುತ್ತಿದ್ದರು. ಗಣಿತಮಾಲ- 
ದೊಂದಿಗೆ ಆಟವಾಡುವಾಗಲೆಲ್ಲಾ ನಾನು ಅವರನ್ನು 
ಎಚ್ಚರಿಸುತ್ತಲೇ ಇರುತ್ತೇನೆ. ಉದಾಹರಣೆಗೆ, ಯಾವುದಾದರೂ 
ವಿದ್ಯಾರ್ಥಿ ಕಾಗದದ ಚಿಲ್ಲೆಯನ್ನು ಗಟ್ಟಯಾಗಿ 
ಹಿಡಿದುಕೊಂಡಿದ್ದರೆ, ನಾನು. 'ಅಯ್ಯೋ ನಮ್ಮ ಚಿಟ್ಟೆ ತುಂಬಾ 
ಸೂಕ್ಷ್ಯ. ಅವಳನ್ನು ಜೋಪಾನವಾಗಿ ಹಿಡಿದುಕೊಳ್ಳಬೇಕು' ಎಂದು 
ಹೇಳುತ್ತೇನೆ. ಒಂದು ದಿನ ಅನುಜ್‌ಹೇಆದ: 'ಟೀಚರ್‌, ನಮ್ಮ 
ಚಿಟ್ಟೆಗೆ ಜ್ರರ ಬಂದಿದೆ. ಅವಳ ಮೈ ಸುಡುತ್ತಿದೆ! ಎ೦ದು. 


ಹರಿ ಹಂಗೆ ಈ ಆಟದ ಮುಂದುವರಿಕೆ ಬಹಳ ಚೆನ್ನಾಗಿ 
ಹೊಂದಿಕೆಯಾಯುತು. ಅವನು ಇನ್ನೂ ಅಂಕಿಗೂ ಹಿಂದಿನ 
ಪರಿಕಲ್ಲನೆಯ ಹಂತದಲ್ಲದ್ದುದರಿಂದ. ಅಡ್ಡಾದಿಡ್ಡಿಯಾಗಿ 
ಎಣಿಸುವ ವೇಕೆ ಅವನು ಎರಡೆರಡು ಸಾಅನ ಮಣಿಗಳನ್ನು 
ತಳ್ಳುತ್ತಿದ್ದ. ಹಾಗಾಗಿ, 'ಹರಿ ಓಂ, ಈ ಚಿಟ್ಟೆ ತುಂಬಾ ಸಣ್ಣದು. ಅದು 
ಹಲವು ಹೂವುಗಳನ್ನು ಒಂದೇ ಬಾರಿಗೆ ತಿನ್ನಲಾರಳು. ಒಂದು 
ಸಲಕ್ಷೆ ಒಂದೇ ಮಣಿಯನ್ನು ತಳ್ಳು. ಇಲ್ಲದಿದ್ದರೆ ಅದು ಅವಳ 
ಗಂಟಲಲ್ಲ ಸಿಕ್ಕಿಹಾಕಿಕೊಂಡೀತು! ಎಂದು ಅವನಿಗೆ ಹೇಳದೆ. 
ನನ್ನನ್ನು ನೇರವಾಗಿ ದಿಟ್ಟಿಸಿ. ನನ್ನ ಮಾತನ್ನು ಅರ್ಥೈಸಿಕೊಂಡ 
ಹರಿ ಓಂ, ನಂತರ ಒಂದೊಂದೇ ಮಣಿಗಳನ್ನು ತಳ್ಳಲಾರಂಭಸಿದ. 
ಆದರೆ ಕೆಲವೇ ಹೊತ್ತಿನಲ್ಪ್ಲ ಮತ್ತೆ ಹಿಂದಿನಂತೆ ಒಂದೇ ಬಾರಿಗೆ 
ಅನೇಕ ಮಣಿಗಳನ್ನು ತಳ್ಳುತ್ತಾ. 'ಟೀಚರ್‌. ಜಿಲ್ಲೆಗೆ ಬಹಳ 
ಹಸಿವಾಗಿದೆ! . ಅವಳು ಇದನ್ನೆಲ್ಲಾ ತಿನ್ನುತ್ತಾಳ ಎಂದು 
ಆತುರದಿಂದ ಹೇಳದ. 


ಚಿತ್ರ 3. ಗಣಿತಮಾಲ ಮತ್ತು ಚಿಟ್ಟೆಯ ಸಾಧನದೊಂದಿಗೆ ಮಕ್ಕಳು ಆಟವಾಡುತ್ತಿರುವುದು. 


ವಿಮಶಾತ್ಮಕ ಆಲೋಚನೆಯ ಕಡೆಗೆ ಒಂದು ಹೆಜ್ಜೆ 


ಮಕ್ಕಳ ಮಾತಿಗೆ ಕಿವಿಗೊಡುವುದೆಂದರೆ, ಮಾತುಕತೆಯನ್ನು 
ಸಮೃದ್ಧಗೊಳಸುವ ಮೂಲಕ ಎರಡೂ ದಿಕ್ಕಿನಲ್ಲ ಕಲಕೆಗೂ 
ಅವಕಾಶ ನೀಡುತ್ತದೆ. ನನ್ನ ಕೆಲವು ಅನುಭವಗಳ ಪ್ರಕಾರ. 
ಮಕ್ಷಳಗೆ ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ತಿಳುವಳಕೆ 
ಇರುತ್ತದೆ. ಒಂದು ದಿನ ತರಗತಿಯಲ್ಲ, ಹಂದಿಯ 'ರ' ಅಕ್ಷರಕ್ಕೆ 
ಸಂಬಂಧಿಸಿದ ಪದಗುಚ್ಛವನ್ನು ನಾವು ರಚಿಸುತ್ತಿದ್ದೆವು. 'ರ' 
ಅಕ್ಷರದಿಂದ 'ರೂಪಾಯು' (ರ ಸೇ ರೂಪಯೇ) ಎಂದು ನಾನು 
ಹಿಂದಿಯಲ್ಲ ಬರೆದಿದ್ದೆ. ಬರೆದು ಮುಗಿದ ಮೇಲೆ ನಾನು 
ಅಲ್ಲಾಮಶ್ನನ್ನು (ಏಳು ವರ್ಷ) ಕರೆದು ಮುಂದೆ ಬರುವಂತೆ ಹೇಳ, 
'ರ' ಅಕ್ಷರದೊಂದಿಗೆ ನೀನು ಏನಾದರೂ ಗುರುತಿಸಬಲ್ಲೆಯಾ?' 
ಎಂದು ಕೇಳದೆ. ಅವನು, 'ರ ಸೇ ರೂಪಯೇ' ಎಂದು ಹಿದಿದಾಗ 
ಕೆಳಗಿನ ಮಾತುಕತೆ ಸೃಷ್ಟಿಯಾಯಿತು. ಅಭಯ್‌(ಆರು ವರ್ಷ) 
ಅವನ ಪಕ್ಕದಲ್ಲಯೇ ನಿಂತು ಕೇಳಸಿಕೊಳ್ಳುತ್ತಿದ್ದ. 


ಅಲ್ಲಾಮಶ್‌ : ಟೀಚರ್‌, ಡಾಲರ್‌ ಕೂಡಾ ಆಗುತ್ತದೆ 
ನಾನು : ಡಾಲರ೯ಂದರೆ ಏನು? 


ಅಲ್ಲ್ದಾಮಶ್‌ ಒಂದು ಡಾಲರ೯ಂದರೆ ಒಂದು ಸಾವಿರ 
ರೂಪಾಲುಗೆ ಸಮ ಎಂದು ನನ್ನ ತಂದೆ ಹೇಳುತ್ತಿದ್ದರು. 


ನಾನು : ಠ ಡಾಲರ್ವಲ್ಲ ಬಳಕೆಯಾಗುತ್ತದೆ? 

ಅಲ್ಲಾಮಶ್‌ : ದಿಲ್ಲ ಮತ್ತು ಮುಂಬೈನಲ್ಲ. 

ನಾನು : ಡಾಲರ್ಲ೯ಮ್ರಿಕದಲ್ಲ ಚಲಾವಣಿಯಾಗುತ್ತದೆ ಎಂದು 
ನನಗೆ ಅನಿಸುತ್ತದೆ. ಅಂದ ಹಾಗೆ ನೀನು ಅಮ್ರಿಕ ಎಂಬ ಹೆಸರು 


ಈ ಮೊದಲು ಕೇಆದ್ದೀಯಾ? ಅಮ್ರಿಕಾ ಎಲ್ಪದೆ? 


ಅಭಯ್‌ : ಟೀಚರ್‌, ಅದು ಅಮ್ರಿಕಾ ಅಲ್ಲ ಅಮೆರಿಕಾ! 


ಚಿತ್ರ 1. ಹಿಂದಿಯರ ಅಕ್ಷರದಿಂದ ರಚಿಸಿರುವ ಪದಗುಚ್ಛಗಳನ್ನು ಬರೆದ ಕಪ್ಪುಹಲಗೆಯ ಮುಂದೆ ಅಲ್ತಾಮಶ್‌; ಮೇಲಿನ ಎಡತುದಿಯಲ್ಲಿ 


ರೂಪಾಯಿ ಎಂದು ಬರೆಯಲಾಗಿದೆ 


ಶಾಲೆಯಲ್ಲಿ ಶಿಕ್ಷಕಿ ಮಕ್ಕಳ ಮಾತನ್ನು ಸಕ್ರಿಯವಾಗಿ ಕಿವಿಗೊಟ್ಟು 
ಆಲಅಸುವುದರಿಂದ ಮಕ್ಷಳ ಚಿಂತನಾ ಕ್ರಮವನ್ನು 
ಉತ್ತೇಜಸಿದಂತಾಗುತ್ತದೆ. ಬಹುಶಃ ಇದು ಶಾಲಾ ಶಿಕ್ಷಣದಲ್ಲ 
ಪಠ್ಯಪುಸ್ತಕಗಳಂತಹ ಸಾಂಪ್ರದಾಯಕ ಸಾಧನಗಳಂದ 
ಸಾಧ್ಯವಾಗದ ಪ್ರಕ್ರಿಯೆ. ದೈನಂದಿನ ಪ್ರಸಂಗಗಳ ಕುರಿತು 
ಮಕ್ಕಳನ್ನು ಸಂವಾದದ ಮೂಲಕ ಗಂಭೀರ ಯೋಚನೆಗೆ 
ಸೆಳೆಯುವುದು. ಗಣಿತದ ಅಮೂರ್ತ ಪ್ರಶ್ನೆಗಳ ಮೂಲಕ 
ಸೆಕೆಯುವುದಕ್ಕಿಂತ ಸುಲಭ. ಈ ಎಲ್ಲವುಗಳಂದ, ಮಕ್ಷಳಗೆ 
ಕಿವಿಗೊಟ್ಟು ಆಲಅಸುವುದರಿಂದ, ನಾವು ಅವರ ಬಗ್ಗೆ ಕಾಳಜಿ 
ವಹಿಸುತ್ತೇವೆ ಎಂದೂ. ನೀವು ಶಾರೀರಿಕವಾಗಿ ಮತ್ತು 
ಮಾನಸಿಕವಾಗಿ ಹಾಜರಿದ್ದೀರಿ ಎಂದೂ ಮತ್ತು ನೀವು ನಿಮ್ಮ 
ಸಮಯ ಮತ್ತು ಶಕ್ತಿಯನ್ನು ವಿನಿಯೋಗಿಸುವ ಮೂಲಕ 


ಅವರನ್ನು ಗೌರವಿಸುತ್ತೀರಿ ಎಂದೂ ತೋರಿಸಿದಂತಾಗುತ್ತದೆ. 
ಎಲ್ಲಕ್ಕಿಂತ ಮುಖ್ಯವಾಗಿ, ಒಬ್ಬ ವಯಸ್ಥರು ಇನ್ನೊಬ್ಬ ವಯಸ್ಥರ 
ಮಾತನ್ನು ಗಮನವಿಟ್ಟು ಆಅಸುವುದೆಂದರೆ ಅವರನ್ನು 
ಗೌರವಿಸಿದಂತೆ. ಮಕ್ಕಳು ಕೂಡಾ ಇತರರಂತೆ ಗೌರವಿಸಲು 
ಅರ್ಹರಿರುತ್ತಾರೆ. ಅಲ್ಲದೆ, ಮಕ್ಕಳ ಸುರಕ್ಷೆ ಮತ್ತು ನಮ್ಮವರು 
ಎಂಬ ಭಾವವೂ ಸೇರಿಕೊಂಡು, ಮಕ್ಷಳಲ್ಪ ಶಾಲಾ ವ್ಯವಸ್ಥೆಯು 
ತಮ್ಮ ಜೀವನದ ಕೌಶಲಗಳನ್ನು ಕಅಯುವ/ಕಅಸುವ ಸ್ಥಳ 
ಎಂಬ ಬೆಚ್ಚನೆಯ ಭಾವವನ್ನು ಕಟ್ಟಕೊಡುತ್ತದೆ. 


( ಮಕಳ ಹಿತದೃಷ್ಟಿಯಿಂದ ಅವರ 
ಬದಲಸಲಾಗಿದೆ). 


ಹೆಸರುಗಳನ್ನು 


ಸುಕೃತಿ ಲಖ್ತಾಕಿಯಾ ಅವರು ಮಧ್ಯಪ್ರದೇಶದ ಸಾಗರ್‌ನಲ್ಲರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಅಸೋಸಿಯೇಟ್‌ ಆಗಿದ್ದಾರೆ. 
ಅವರು ದೆಹಅ-ಎನ್‌ಸಿಆರ್‌ನ ಶಿವ್‌ ನಾಡಾರ್‌ ವಿಶ್ವವಿದ್ಯಾಲಯದಲ್ಲಿ ಇಂದ್ಲಿಷ್‌ ಸಾಹಿತ್ಯದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. 
ಓದುವುದು. ಸಿನಿಮಾ ವೀಕ್ಷಣೆ, ಬರವಣಿಗೆ ಮತ್ತು ಪಕ್ಷಿ ವೀಕ್ಷಣೆ ಅವರಿಗೆ ಇಷ್ಟ. ಅವರನ್ನು 
sukriti.lakhtakia@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 73 


